ಚಿ 


ಕರ್ನಾಟಕ ವಿಧಾನ ಪರಿಷತ್ತು 


763 (681). 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: 


: ಉತ್ತರಿಸುವ ಸಚಿವರು 


ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತು } 
ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ | 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಉತ್ತರಿಸುವ ದಿನಾಂಕ 15.12.2020 
ಕಸಂ. ಪ್ರ್ನಿ ಉತ್ತರೆ 
ಅ | ರಾಜ್ಯದಲ್ಲಿ ಹೊಸ ಕೈಗಾರಿಕಾ ರಾಜ್ಯದಲ್ಲಿ ನೂತನ ಕೈಗಾರಿಕಾ ನೀತಿ 2020-25 ನ್ನು ದಿನಾಂಕ| 


ನೀತಿಯನ್ನು ತಂದಿದ್ದು, ಇದರ 
ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ 
ಸರ್ಕಾರ ಯಾವ 
ಮಾನದಂಡಗಳನ್ನು 
ಹಮ್ಮಿಕೊಳ್ಳಲಾಗಿದೆ. 


13/08/2020 ರಂದು ಜಾರಿಗೆ ತಂದಿದ್ದು, " ಕೈಗಾರಿಕೆಗಳನ್ನು. ಸ್ಥಾಪಿಸಲು 
ಈ ಕೆಳಕಂಡಂತೆ ಪ್ರೋತ್ಸಾಹ ಮತ್ತು ರಿಯಾಯಿತಿ ಸುಲಭ್ಯಗಳನ್ನು 
ನೀಡಲು ಅವಕಾಶ ಕಲ್ಪಿಸಿದೆ. 

1. ಮುದ್ರಾಂಕ ಶುಲ್ಕ ವಿನಾಯಿತಿ ಮತ್ತು ನೋಂದಣಿ ಶುಲ್ಕ 
ವಿನಾಯಿತಿ 
ಇಟಿಪಿ ಘಟಕ ಸಹಾಯಧನ. ' 
ಅಂಕರ್‌ ಘಟಕ ಸಹಾಯಧನ. 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 
ವಹಿವಾಟಿನ ಮೇಲೆ ಸಹಾಯಧನ. 
ಖಾಸಗಿ ಕೈಗಾರಿಕಾ ಪಾರ್ಕ್‌ ಅಭಿವೃದ್ದಿದಾರರಿಗೆ ಪ್ರೋತ್ಸಾಹಗಳು. 
ಆರೋಗ್ಯ ರಕ್ಷಣೆ ಉದ್ದಿಮೆದಾರರಿಗೆ ಬೆಂಬಲ. 
ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆಗೆ ಬೆಂಬಲ. 
ಕೌಶಲ್ಯಾಭಿವೃದ್ಧಿಗೆ ಚೆಂಬಲ. 
10. ಇಂಡಸ್ಟೀ AOR ಬೆಂಬಲ. 


ಇದಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ 
ಪ್ರಾರಂಭಿಸಲು ಸರ್ಕಾರವು ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


*. ದೇಶ ವಿದೇಶಗಳ ಹಲವಾರು ಪತಿಷ್ಠಿತ ಕಂಪನಿಗಳೊಂದಿಗೆ 
ಕರ್ನಾಟಕದಲ್ಲಿ ಬಂಡವಾಳ ಹೂಡಲು ಸಭೆಗಳನ್ನು ಮಾನ್ಯ ಕೈಗಾರಿಕ 


PANE YHWN 


ಸಚಿವರ/ಪ್ರಧಾನ ಕಾರ್ಯದರ್ಶಿಗಳ / ಕೈಗಾರಿಕಾಭಿವೃದ್ಧಿ ಆಯುಕ್ತರ ' 


ನೇತೃತ್ವದಲ್ಲಿ ಸರಣಿ ಸಭೆಗಳನ್ನು 'ನಡೆಸಲಾಗುತ್ತಿದೆ. 
* ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಬೇಕಾಗಿರುವ ಭೂಮಿ ಖರೀದಿ 
ಪ್ರಕ್ರಿಯೆ ಸರಳಿಕರಣಗೊಳಿಸಲಾಗಿದೆ. - 


* ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಬೇಕಾಗಿರುವ ಅನುಮತಿಗಳನ್ನು 


ಪಡೆಯಲು 3 ವರ್ಷಗಳ ವರೆಗೆ ಸಮಯವನ್ನು ವಿಸ್ತರಿಸಿ ಕರ್ನಾಟಕ 
ಕೈಗಾರಿಕೆಗಳ (ಸೌಲಭ್ಯ) ಅಧಿನಿಯಮ 2002ಕ್ಕೆ ತಿದ್ದುಪಡಿ 
ತರಲಾಗಿದೆ. 


ಕೈಗಾರಿಕೆಗಳನ್ನು 


ಎ ಕೈಗಾರಿಕೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕಾರ್ಮಿಕ 
ಕಾನೂನನ್ನು ಸರಣಿಕರಣಗೊಳಿಸಲಾಗಿದೆ. 

* ಕೈಗಾರಿಕೆಗಳನ್ನು ಶೀಘ್ರವಾಗಿ ಅಡತಡೆಗಳಿಲ್ಲದೆ, ಪ್ರಾರಂಭಿಸಲು ಇಸ್‌ 
ಆಫ್‌ ಡೂಯಿಂಗ್‌ ಬಿಸಿನಸ್ಸ್‌ ಜಾರಿ ಗೊಳಿಸಲಾಗಿದೆ. 


ತಡೆಗಟ್ಟಲು ಸರ್ಕಾರ ಕೈಗೊಂಡ 


ಕ್ರಮಗಳೇನು? 


3. ಕರ್ನಾಟಕ 


ಆ | ಕೋವಿಡ್‌-19ರ ಪರಿಣಾಮವಾಗಿ 
ಸರ್ಕಾರ ಲಾಕ್‌ ಡೌನ್‌ 
ವಿಧಿಸಿದ್ದರಿಂದ ಹಲವಾರು 
ಉದ್ಯಮಗಳು ನಡೆ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ 
ಅನುಭವಿಸಿದ್ದು, ಅವುಗಳು [ ದ್‌ 
ಪುನರಾರಂಭಗೊಳ್ಳುವುದೇ 
ಕಷ್ಟವಾಗಿರುವುದು ಸರ್ಕಾರದ |ಲಾಕ್‌ಡೌನ್‌ '. ಅವಧಿಯಲ್ಲಿ ಅತ್ಯಗತ್ಯ ವಸ್ತುಗಳನ್ನು ಉತ್ಪಾದಿಸುವ 
ಗಮನಕ್ಕೆ ಬಂದಿದಿಯೇ; ಕೈಗಾರಿಕೆಗಳು ಉತ್ಪನ್ನಗಳನ್ನು ಉತ್ಪಾದಿಸಲು ಅನುಮತಿ ನೀಡಲಾಗಿದೆ. 

ಇ | ಇಂತಹ ರೋಗಪಿಡಿತ.| ಲಾಕ್‌ ಡೌವ್‌ ತರವಾದ ನಂತರ. ಎಲ್ಲಾ ಉದ್ಯಮಗಳು ಕಾರ್ಯಾರಂಭ 
ಉದ್ಯಮಗಳಿಂದ ಇದಕ್ಕೆ | ಮಾಡಿರುತ್ತವೆ. 
ಸಂಬಂಧಿಸಿದ ಇತರ 
ಉದ್ದಿಮೆಗಳು 

-——[ಸೈಗಿತಗೊಳುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಈ [ಇಂತಹ ರೋಗಪೀಡಿತ ಕೋವಿಡ್‌`10 ಲಾಕ್‌ಡೌನ್‌"'ಪರಿಣಾಮವಾಗಿ ತೀವ್ರ ಆರ್ಥಿಕ 
ಉದ್ದಿಮೆಗಳಿಂದ (Sick | ಸಂಕಷ್ಟಕ್ಕೀಡಾಗಿರುವ ಕ್ಷೇತ್ರವನ್ನು ಹುನಶ್ಲೇತನಗೊಳಿಸಲು ಸರ್ಕಾರ ಈ 
Industries) ಉದ್ಯಮ ಹಾಗೂ ಕೆಳಗಿನ ಕ್ರಮಗಳನ್ನು ಕೈಗೊಂಡಿರುತ್ತದೆ. 
ಉದ್ಯೋಗೀಕರಣದ ಮೇಲೆ [ರ್ನಾಟಕ ಸರ್ಕಾರದ ಪ್ಯಾಕೇಜ್‌ 
ಪರಿಣಾಮ 1 ಇಂಧನ ಇಲಾಖೆಯು ಸೂಕ, ಸಣ್ಣ ಮತು ಮಧ್ದಮ ಕೈಗಾರಿಕೆಗಳ 
ಉಂಟಾಗುತ್ತಿರುವುದನ್ನು ಖಿ 


ಎಪ್ರಿಲ್‌ ಮತ್ತು ಮೇ 2020 ತಿಂಗಳ ಬೇಡಿಕೆ ಶುಲ್ಕ ಮತ್ತು 
ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 
2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ ನಿಗದಿತ 
. ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ ರಿಯಾಯಿತಿಯನ್ನು 
ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಟ ಬತಿ ರೂ. ಲಕ್ಷ, ಎಲ್‌ಟಿ ಗರಿಷ್ಟ 
ಮಿತಿ ರೂ. 10,000/— 
1 ರಂದ 5 ದನಡೊಳಗೆ ಪಾವತಿಸಿದಲ್ಲಿ 
8 ರಂದ್‌75 ದನಡೌಳಗೆ ಪಾವತಿಸದಕ್ಲಿ 
15 ರಿಂದ್‌3ರ ದಿನಡೊಳಗೆ ಪಾವತಿಸಿದಲ್ಲಿ 


ಸ್ಥಿರ 
ಇ 


ಶೇ1% ಕಹನಹುತ 
ಶೇ 0.5% ರಿಯಾಯಿತಿ 
ಯಾವುದೇ ರಿಯಾಯತಿ 
ಇರುವುದಿಲ್ಲ 


ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು 
ಉದ್ಯಮಶೀಲರು ತಮಗೆ" ಹಂಚಿಕೆಯಾದ ನಿವೇಶನಗಳ ಕಂತು 
ಮಾರ್ಚ್‌, ಎಪ್ರಿಲ್‌ ಮತ್ತು ಮೇ 2020 ತಿಂಗಳಲ್ಲಿ ಪಾವತಿಸದ್ದಲ್ಲಿ ಆ 
ಪಾವತಿಯನ್ನು ಕ್ರಮವಾಗಿ 3 ತಿಂಗಳು ಮುಂದೂಡಲಾಗಿದೆ ಮತ್ತು 
ಕಃ ಮೊತಕ್ಕೆ ಯಾವುದೇ ಬಡ್ಡಿಯನ್ನು ವಿಧಿಸುವುದಿಲ್ಲ. 


ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು 
ಉದ್ಯಮಶೀಲರು ತಮಗೆ" ಫಕಯಾರೆ ನಿವೇಶನಗಳ ಕಂತು, 
ಮಳಿಗೆಗಳ ಬಾಡಿಗೆ ಮತ್ತು ನೀರಿನ ಶುಲ್ಕಗಳ ಎಪಿಲ್‌ ಮತ್ತು ಮೇ 
2020 . ತಿಂಗಳುಗಳ ಕೆ೦ತನ್ನು ಈ “ಗಿಂತ ಪಾವೆಶಿಸಲು 
ಅವಕಾಶ ಕಲ್ಪಿಸಲಾಗಿದೆ. ಇದ್ಕೆ ಯಾವುದೇ ಬಡ್ಡಿಯನ್ನು 
ವಿಧಿಸಲಾಗುವುದಿಲ್ಲ. 


ಪರ್‌ ತಂಗ್‌ ಸಾತ 7ಜಾನ್‌ 020 ತಗಳ ಕಂತಿನ 
| ಜೊತೆ ಪಾವತಿಸತಕ್ಕದ್ದು 

ಮೇ 2020 ತಿಂಗಳ ಕಂತು ಜುಲೈ 2020 `ತಿಂಗಳೆ ಕೆಂತಿನೆ 

ಜೊತೆ ಪಾವತಿಸತಕ್ಕದ್ದು 

ಜಾನ್‌ 2070 ತಿಂಗಳ ಕಂತು] ಆಗಸ್ಟ್‌ 2020 ತಿಂಗಳೆ ಕಂತಿನ 

ಜೊತೆ ಪಾವತಿಸತಕ್ಕದ್ದು, 


| ಧಾರತ ಸರ್ಕಾರದ ಪ್ಯಾಕೇಜ್‌ 
j. 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ”-ಎಮರ್ಜೆನ್ನಿ 'ಕೆಡಟ್‌ ಲೈನ್‌ 
ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ 
ಫಬ್ರವರಿ 2020 ರ ಅಂತ್ಯಕ್ಕೆ ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ 
ಎಂ.ಎಸ್‌.ಎಂ.ಇ ಘಟಕಗಳ ಟರ ಮೊತ್ತ ಶೇ 20% ರಷ್ಟು 
ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ 
ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. 


ಇದರಡಿಯಲ್ಲಿ ಇದುವರೆಗೆ ಬ್ಯಾಂಕ್‌ಗಳು ನೀಡಿರುವ : ಸಾಲದ 
ವಿವರಗಳು ಈ ಕೆಳಗಿನಂತಿವೆ. 


ಒಟ್ಟು ಒಟ್ಟು ಸಾಲದ ಮೊತ್ತ 
ಘಟಕಗಳು. (ರೂ.ಲಕ್ಷಗಳಲ್ಲಿ) 
ಅರ್ಹವಿರುವ ಖಾತೆಗಳು 3,00,459 ki 10,69,527 
ಸಾಲ ಮಂಜೂರಾತಿ 2,03,014 8,02,953 
ಸಾಲ ಬಿಡುಗಡೆ" 1,46,409 6,66,116 
ಸಿಐ 350 ಎಸ್‌ಪಿಐ 2020 
nf. 


(ಜಗದೇಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


